al 


ಕರ್ನಾಟಕ ವಿಧಾನ ಪರಿಷತ್ತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


453 | 


ಮಾನ್ಯ ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌ (ಸೈಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೆಣಾದ ದಿನಾಂಕ 10.12.2020 
ಉತ್ತರಿಸುವ ಸಜಿವರು ' ಮಾನ್ಯ ಮುಖ್ಯಮಂತ್ರಿಯವರು 

ಪ್ರ. . ಪುಶ್ನೆ ಉತ್ತರ 


| ಸಂ 


ಅ) | ಬೀದರ್‌ ಜಿಲ್ಲೆಯಲ್ಲಿ, 201 5ರಿಂದ 2020 
ರವರೆಗೆ ಗಂಗಾ. ಕಲ್ಯಾಣ 
ಯೋಜನೆಯಡಿಯಲ್ಲಿ ಸದುಪಯೋಗ 
ಪಡೆದುಕೊಂಡವರ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ವಿವರ 
ನೀಡುವುದು) ' 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಬಿವೃದ್ದಿ ನಿಗಮ ನಿಯಮಿತ 
ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಡಿ 
2015 ರಿಂದ 2020 ರವರೆಗೆ ಬೀದರ್‌ ಜಿಲ್ಲೆಯಲ್ಲಿ 
ಸದುಪಯೋಗ ಪಡೆದುಕೊಂಡವರ ಸಂಖ್ಯೆ: 475. 


- ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 


ನಧಾನಸಭಾ ಕ್ಷೇತ್ರ] ಫಲಾನುಭವಿಗಳ 

| ಸಂಖ್ಯೆ. | 
ಬೀದರ್‌ ಉತ್ತರ Ti 
ಬೀದೆರ್‌ ದಕ್ಷಿಣ | 76 | 
ಹುಮ್ಸಾಬಾದ್‌ 93 
t 75 
83 
77 


ನಿಜಶರಣ ಅಂಬಿಗರ ಚೌಡಯ್ಯ ಅಬಿವೃದ್ದಿ ನಿಗಮ . 
| ನಿಯಮಿತ 

ನಿಜಶರಣ ಅಂಬಿಗರ ಜೌಡಯ್ಯ ಅಭಿವೃದ್ದಿ 
ನಿಗಮವನ್ನು 2017ನೇ ಸಾಲಿನಲ್ಲಿ ಸ್ಮಾಪಿಸಲಾಗಿದ್ದು, ಈ 
ನಿಗಮಕ್ಕೆ ಸಂಬಂಧಪಟ್ಟಂತೆ ಬೀದರ್‌ ಜಿಲ್ಲೆಯಲ್ಲಿ ಗಂಗಾ 
ಕಲ್ಯಾಣ ಯೋಜನೆಯಡಿಯಲ್ಲಿ 2018 ರಿಂದ 2020 ರವರೆಗೆ 
ಸೌಲಭ್ಯ ಪಡೆದುಕೊಂಡಿರುವ ಫಲಾನುಭವಿಗಳ ಸಂಖ್ಯೆ : 

27 ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 


ಕ್ರಸಂ | ವಿಧಾನಸಭಾ ಕ್ಷತ್ರ ಫಲಾನುಭವಿ 
ಸಂಖೆ 
[3 

5 


i 


| ನಿಗಮದಿಂದ ಗಂಗಾ ಕಲ್ಯಾಣ. ಯೋಜನೆಯಡಿ 2015 


ರಾನಾ ನಕರ್ಮಸಮದಾಹಗಧ ಅನವ್ಯ 


ವಿಗಮ ನಿಯಮಿತ 
ಕರ್ನಾಟಿಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ 


ರಿಂದ 2020 ರವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಸದುಪಯೋಗ 
ಪಡೆದುಕೊಂಡ ಫಲಾನುಭವಿಗಳ ೧ ಸಂಖ್ಯೆ30 
ತಾಲ್ಲೂಕುವಾರು ವವರ ಈ ಕೆಳಕಂಡಂತಿದೆ. 


ನಧನ ಇತ ಸರಾಪಧವ 


ಆ) 


ಸಂ. 
ಹರರ್‌ _ 
ಹುಮ್ನಾಬಾದ್‌ [ 
pe ಬಸೆವ್‌ಲ್ಯಾಣ | 09 
ಬಾಲಿ T 03 
ಬೀದರ್‌ 0% 
ಒಟ್ಟು 30 
ಜಿಲ್ಲೆಯಲ್ಲಿ ಗಂಗಾ ಕಲ್ಯಾಣಕ್ಕಾಗಿ ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಖರ್ಚು ಮಾಡಿದ ಅನುದಾನವೆಷ್ಟು; ಅಬಿವೃದ್ದಿ ನಿಗಮ ನಿಯಮಿತ 


(ತಾಲ್ಲೂಕುವಾರು ವಿವರ ನೀಡುವುಮು) 


ಗಂಗಾ ಕಲ್ಯಾಣಕ್ಕಾಗಿ ಖರ್ಚು ಮಾಡಿದ 
ಅನುದಾನ: ರೂ.50 ಲಕ್ಷಗಳು. 
ತಾಲ್ಲೂಹುವಾರು ವಿವರ ಈ ಕೆಳಕಂಡಂತಿದೆ. 


ರೂ.ಲಕ್ಷಗಳಲ್ಲಿ 
ಕ್ರಸಂ 7 ವಿಧಾನಸಭಾ ಕ್ನೇತ್ರ ಲಾದ 

| 3 

1 ಬೀದರ್‌ ಉತ್ತರ 142.00 

2 ಬೀದರ್‌ ದಕ್ಷಿಣ 152.00 

3 ಹುಮ್ನಾಬಾದ್‌ 186.00 

4, ಎ 150.00 

5 166.00 

[ ಬದನ 154.00 
950.00 — 


ಮಿಜಶರಣ ಮ ಮ ಮ್ತು ಅಭಿವೃದ್ದಿ ನಿಗಮ 
ನಿಯಮಿತ 
ಗಂಗಾ ಕಲ್ಯಾಣಕ್ಕಾಗಿ ಖರ್ಚು ಮಾಡಲಾದ 
ಹಾಗೂ ವಿಗಧಿಪಡಿಸಲಾದ ಅನುದಾನದ ವಿವರ ಈ 
ಕೆಳಕಂಡಂತಿದೆ:- 


(2020-21)ನೇ ಸಾಲಿನ ಆಯ್ಕೆ ಪ್ರಕ್ರಿಯೆ; ಸಾಗತಿಯಲಿದೆ. 


-3- 


] 


ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಬಿವೃದ್ದಿ 


ವಿಗಮ ನಿಯಮಿತ 
ಗಂಗಾ ಕಲ್ಯಾಣ ಯೋಜನೆಯಡಿ ಖರ್ಚು ಮಾಡಲಾದ 


ವೆಚ್ಚ . 6000 ಲಕ್ಷ ತಾಲ್ಲೂಕುವಾರು ವಿವರ ಈ 
ಕೆಳಕಂಡಂತಿದೆ. 
ಲಕ್ಷಗಳಲ್ಲಿ 
[ಸಂ iki ತ್‌ ಡಲಾದ 
ವೆಚ್ಚ 
lh 12.00 
2 ಹ್ಯಾಡ್‌ - 8.00 — 
3 ನವ್ಯಾ 18,00 
4 06.00 
5 ಶನ್‌ 16.00 
60.00 


[ 


ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯಡಿ ಜಿಲ್ಲೆಯಲ್ಲಿರುವ 
ವಸತಿನವಿಲಯ/ಶಾಲೆಗಳೆಷ್ಟು; ಮಕ್ಕಳ 
ಸಂಖ್ಯೆಯೆಷ್ಟು; ಖರ್ಚಾಗುತ್ತಿರುವ 
ವಾರ್ಷಿಕ ಅನುದಾನ ಎಷ್ಟು? 
(ತಾಲ್ಲೂಕುವಾರು . ವಿವರ 
ನೀಡುವುದು) , 


— 


ಬೀದರ್‌ ಜಿಲ್ಲೇ ದಾ — ವರ್ಗಗಳ ಕಲ್ಯಾಣ 
ಇಲಾಖಾ ವತಿಯಿಂದ 77 ವಿದ್ಯಾರ್ಥಿನಿಲಯಗಳು ಮತ್ತು 5 
ಮೊರಾರ್ಜಿ ದೇಸಾಯಿ ' ವಸತಿ : ಶಾಲೆಗಳು 
ಕಾರ್ಯನಿರ್ವಹಿಸುತ್ತಿದ್ದು, ಕ್ರಮವಾಗಿ 5907 ಮತ್ತು 1200 


ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯವನ್ನು 
ಕಲ್ಪಿಸಲಾಗಿರುತ್ತದೆ. . 
ಈ ವಿದ್ಯಾರ್ಥಿನಿಲಯಗಳಿಗೆ' ವಾರ್ಷಿಕವಾಗಿ 


ರೂ.1550.29 ಲಕ್ಷಗಳು ಹಾಗೂ ವಸತಿ ಶಾಲೆಗಳಿಗೆ | 
ವಾರ್ಷಿಕವಾಗಿ ರೂ.282.38 ಲಕ್ಷಗಳ ಅನುದಾನವನ್ನು 
ಖರ್ಚು ಮಾಡಲಾಗಿರುತ್ತದೆ. 


ತಾಲ್ಲೂಕುವಾರು . ವಿವರವನ್ನು ಅನುಬಂಧದಲ್ಲಿ 
_| ನೀಡಲಾಗಿದೆ. 
- 'ಸಂಖ್ಯೆ:ಹಿಂವಕ 687 ಬಿಎಂಎಸ್‌ 2020 
ಒಲೆ 
(ಬಿ.ಎಸ್‌.ಯಡಿಯೂರಪ್ಪ) 


ಮುಖ್ಯಮಂತಿಗಳು... 


ಅನುಬಂಧ 


ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ವಿಜಯ ಸಿಂಗ್‌ (ಸ್ಥಫಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ.453ಕ್ಕೆ 


ಬೀದರ್‌ ಜಿಲ್ಲೆಯಲ್ಲಿ ಹಿಂದುಳಿದ . ವರ್ಗಗಳ ಕಲ್ಯಾಣ ಇಲಾಖೆಯಿಂದ 


ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿನಿಲಯ/ವಸತಿಶಾಲಟೆ, ನಿಲಯಾರ್ಥಿಗಳ ಹಾಗೂ 
ವಾರ್ಷಿಕ ಖರ್ಚಾಗಿರುವ ಅನುದಾನದ ವಿವರ 


“ಟ್ಟಿ 
hs ತಾಲ್ಲೂಕು ನಾಗ, ವಿದ್ಯಾರ್ಥಿಗಳ 
° 2 ಸಂಖ್ಯೆ 
1 | ಔರಾದ್‌ಸಿ 13 1045 
2 [ಬಸವಕಲ್ಯಾಣ ‘17 1257 
3 [ಬಾಲ್ಕಿ 12 855 
4 | ಬೀದರ್‌ 21 "1760 


5 | ಹುಮನಾಬಾದ್‌ 14 990 

MIAO 77 5907 1550.29 

ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು 
ಒಟ್ಟಿ ವಾರ್ಷಿಕ 

ವಿದ್ಯಾರ್ಥಿಗಳ | ಖರ್ಚಾಗಿರುವ 
ಸಂಖ್ಯೆ | ಅನುದಾನ 


210 2 51,13 


ವಸತಿಶಾಲೆಗಳ 
ಸಂ.| - ks ಸಂಖ್ಯೆ 


7 [Eo 01 


ಮ 01 65.41 

3 | ಬಾಲ್ಕಿ |] 250 64.49 

4 | ಬೀದರ್‌ 245 51.19 

5 | ಹುಮನಾಬಾದ್‌ 245 50.16 
ಒಟ್ಟು 1200 : 282.38 


ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪು) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


